ಕರ್ನಾಟಿಕ ವಿಧಾನ ಪರಿಷತ್ತು 


45 
ಶ್ರೀ ಮರಿತಿಬ್ಬೇಗೌಡ 
ಶಿಕ್ಷಕರ ಕ್ಲೇತು 
16.02.2022 

ಕಂದಾಯ ಸಚಿವರು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
| ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು ' 


| ಇತೀಚೆಗೆ ಭೂಸರ್ವೆ 
ಅರ್ಜಿ ಶುಲ್ಕವನ್ನು 
ಅತಿ ಹೆಚ್ಚು 
ಮಾಡಿರುವುದರಿಂದ 
ಭೂಸಮಾಲೀಕರಿಗೆ 
ಹೆಚ್ಚೆ ತೊಂದರೆ 
ಉಂಟಾಗಿರುವುದು 

ಸರ್ಕಾರದ ಗಮನ, 


ಸರ್ಕಾರದ ಗೆಮನಕೆೆ ಬಂದಿದೆ. 


ಪರಪ ರಣ” Ne ನಕ್ಷೆ, ಅಲಿನೇಶನ್‌: ಪೂರ್ಪ ನಕ" ಮತ 


ವಾನಿ yar BE t 


ರೂ.2500/ 


| 


“ಪ್ರತಿ ಅರ್ಜಿಗೆ ಸನಿ ತೂ ರೂ. 
.| ನಗರೀಕೃತ |. ಹಿ.ನಂ.ಗಳಿಗಿ'ರೂ.35/- £ 
" (೬1970 ರ ದಶಕದಲ್ಲಿ 
ನಿಗದಿಪಡಿಸಿದ್ದು ) 


ಗಾನ್‌ 


"ಮಾಡುವಾಗ ' "ಪೂರ್ವ ನಕ್ಕೆ, 
ಅನಮುಸರೆಸಲಾಗಿರುವ , ತತ್ಕಾಲ್‌ ಪೋಡಿ 
ಮಾನದಂಡಗಳೇನು;.|.|' . 

(ಪೂರ್ಣ ವಿವರ: 
ಗಳೊಡನೆ ಮಾಹಿತಿ: 
ನಿಕಿಡುವುದು) 


ಪರಿಷ್ಕರಣೆ 


| ಸಾರ್ವಜವಿಕರಿಲದ: ಸಂಗ್ರಹವಾಗುವ 'ಅರ್ಚಿ 'ಶುಲ್ಕಡ ಹೆಚ್ಚಿನ ಪಾಲು ಅಳತೆ 
"|.ಕಾರ್ಯ ಸತರ ಪರವಾನಗಿ ಭೂಮಾಪಕರಿಗೆ ನೀಡಲಾಗುತ್ತಿದೆ. ಈ: ಹಿಂದೆ 
"ಸರ್ಕಾರವು ಅದೇಶ ಸಂಖ್ಯೆ: ಕೆಲಿಇ 279. 'ಭೂದಾಸ: "2011, ದಿನ್‌ಂಕ 21-10- 2013, ರಲ್ಲಿ 
ಪರವಾನಗಿ ಭೂಮಾಪಕರಿಗೆ ' ನೀಡುತ್ತಿದ್ದ” ಸೇವಾ ಶುಲ್ಕವನ್ನು ರೂ. 300)- ರಿಂದ 


| ರೂ. 800/- ಕೆ ಹೆಚ್ಚಿ ಸಲಾಗಿರುತ್ತದೆ' ಮತ್ತು ಬಹು ಮಾಲಿಕತ್ಸ ದ ಸಸ ಬಾಬ ! 


| ಹೆಚ್ಚುವರಿಯಾಗಿ ವಿಂಗಡಿಸಿದ ಪ್ರತಿ ಬ್ಲಾಕ್‌ಗೆ ರೂ 150/- ನ್ನು ನಿಗಧಿಪಡಿಸಲಾಗಿತ್ತು. 
; ಪ್ರಸ್ತುತ ವ ಸಂಖ್ಯೆ: ಶ್ಛಂಡ 238 ಎಸ್‌ ಸವಸ 2021, ದಿನಂ. 10-1- -2022 ರಲ್ಲಿ ಪ್ರತಿ | 


ರ 200/-ನ್ನು EE ಅಲ್ಲೆ ಸರ್ಕಾರದ hs ಸಂಖ್ಯೆ: ಕಂಜ 130 
ಐಸ್‌ಐಸ್‌ಸಿ 2021, ದಿನಾ೦ಕ: 11-02-2022 ರಲ್ಲಿ ಪರವಾನಗಿ ಭೂಮಾಪಕರಿಗೂ ಸಹಾ 
ಹದ್ದುಬಸ್ತು ಅರ್ಜಿಗಳನ್ನು ಹಂಚಿಕೆ ಮಾಡಲು ಆದೇಶಿಸಿದೆ. 

ಗ್ರಾಮೀಣ ಪ್ರದೇಶದ ಹದ್ದುಬಸ್ತು ಅರ್ಜಿಗಳಿಗೆ ರೂ 500/-ನ್ನು ನಿಗಧಿಪಡಿಸಿದ್ದು, 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 238 ಎಸ್‌ಎಸ್‌ಸಿ 2021, ದಿನಾ೦ಕ: 10-1-2022 ರಲ್ಲಿ 
ಪರವಾನಗಿ ಭೂಮಾಪಕರಿಗೆ ಪ್ರತಿ ಅರ್ಜಿಗೆ 1200/- ನೀಡಲು ನಿಗಧಿಪಡಿಸಲಾಗಿದೆ. 
ಇದರಿಂದಾಗಿ ಸಾರ್ವಜನಿಕರಿಂದ ಸಂಗ್ರಹವಾಗುವ ಅರ್ಜಿ ಶುಲ್ಕಡ್ಗ ಹೆಚ್ಚಿನ ಪಾಲು' 
ಅಳತೆ ಕಾರ್ಯ ನಿರ್ವಹಿಸುವ ಪರವಾನಗಿ ಭೂಮಾಪಕರಿಗೆ ನೀಡಲಾಗುತ್ತಿದೆ. 
ಸಂಗ್ರಹವಾದ ಶುಲ್ಕದಿಂದ ಪರವಾನಗಿ ಭೂಮಾಪಕರಿಗೆ ಸೇವಾ ಶುಲ್ಕವನ್ನು 
ನೀಡುವುದರೊಂದಿಗೆ ಮೋಜಿಣಿ ವ್ಯವ್ಯಸ್ನೆಯ ಪರಿಕರೆಗಳ ನಿರ್ವಹಣೆ ಮತ್ತು 
ಆಡಳಿತಾತ್ಮಕ ವೆಚ್ಚವನ್ನು ಸಹ ಭರಿಸಲಾಗುತ್ತಿದೆ. 

ಈ ಮೇಲ್ಕಂಡ ಎಲ್ಲಾ ಕಾರಣಗಳಿಂದಾಗಿ ಮೋಜಣಿ ವ್ಯವ್ಯಸ್ನೆಯಡಿ ಸಲ್ಲಿ )ಸುವ 
ಅರ್ಜಿಗಳ ಅಳತೆ ಶುಲ್ಕವನ್ನು ಹೆಚ್ಚಿಸಲಾಗಿದೆ. [ 


ಉ) 


ಇದನ್ನು ಪುನರ್‌ 


ಪರಿಷ್ಕರಿಸಿ, ಶುಲ್ಕ 


ಕಡಿಮೆ ಮಾಡಲು 
ಸರ್ಕಾರ 
ಚಿಂತಿಸುವುದೇ? ' 


11% ನಕ್ಲೆ, ಅಲಿನೇಶನ್‌ ಪೂರ್ವ ನಕ್ಲೆ ಮತ್ತು ತತ್ಕಾಲ್‌ ಪೋಡಿ ಶುಲ್ಕವನ್ನು 


 ರೂ.1500/- ಕೈ ಕಡಿಮೆಗೊಳಿಸಲಾಗಿದೆ. ಹಾಗೆಯೇ, ಸರ್ಕಾರದ ದಿನಾಂಕ:19-01-2022 
1 ರ::ಆದೇಶಹಲ್ಲಿ ಹದ್ದುಬಸ್ತು ಶುಲ್ಕವನ್ನು ಗ್ರಾಮೀಣ ಪ್ರದೇಶದಲ್ಲಿ `'ರೂ:1500/-ಕ 


ಸರ್ಕಾರದ ಆದೇಶ ಸಂಖ್ಯೆ: ಕಂಇ 238 ಎಸ್‌ಎಸ್‌ಸಿ 2021, ದಿನಾಂಕ:23-12-2021 ರಲ್ಲಿ 


ಗ್ರಾಮೀಣ ಪ್ರದೇಶದಲ್ಲಿ ರೂ.2000/-ಕ ಹೆಚ್ಚಿಸಲಾಗಿತ್ತು. ಈ ಆದೇಶವನ್ನು ಮರು 
ಪರಿಶೀಲಿಸಿ, ದಿನಾಂಕ: 9-01-2022 ರ ಸರ್ಕಾರದ ಆದೇಶದಲ್ಲಿ ಈ ಮೊತ್ತವನ್ನು 


'ಹೆಚ್ಚಿಸಿರುವುದನ್ನು ಮರು ಪರಿಶೀಲಿಸಿ, ಸರ್ಕಾರದ ಅದೇಶ ಸಂಖ್ಯ: ಕಂಇ 238 


ಎಸ್‌ಎಸ್‌ಸಿ 2021, ದಿನಾಂ೦ಕ:09-02-2022 ರಲ್ಲಿ ರೂ.500/- ಕೈ ಕಡಿಮೆಗೊಳಿಸಲಾಗಿದೆ. 


ಸಂಖ್ಯೆ: ಕ೦ಇ 15 ಎಸ್‌ಎಸ್‌ಸಿ 2022 


ರ § 
ದ 


ಕಂದಾಯ ಸಚಿವರು 


